ಕರ್ನಾಟಕ ವಿಧಾನ ಪರಿಷತ್ತು 


— 


1713 | | 


j ಲ್ನ ) . 
| ಮಾನ್ಯ ಸದಸ್ಕರ ಹೆಸರು ಶ್ರೀ ಎನ್‌.ಎಸ್‌. ಬೋಸ್‌ರಾ 


ಉತ್ತರಿಸುವ ಸಜವರು 


Ne (ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಮಾನ್ಯ ಉಪ ಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ) 


— 


ಉತ್ತರಿಸಬೇಕಾದ ದಿನಾಂಕ 


23-03-2020 


/N 


ಪಶ್ನೆ 


ಉತ್ತರ 


(ಅ) ರಾಯಚಾರನನ್ಲರುವ ಪಿ.ಜಿ. ಕೇಂದ್ರವನ್ನು 
ಯಾವ ವರ್ಷದಲ್ಲಿ 'ಪ್ರಾರಂಭಿಸಲಾಗಿದೆ. 
ಇದಕ್ಕೆ ಎಷ್ಟು ಎಕರೆ ಜಾಗ ನೀಡಲಾಗಿದೆ. 
ಸದರಿ ಪಿಜಿ. ಕೇಂದ್ರಕ್ಕೆ ನೀಡಿರುವ 
ಮೂಲಭೂತ. ಸೌಲಭ್ಯಗಳೇನು; 


pe 


ರಾಯಚೂರು ಸ್ನಾತಕೋತ್ತರ ಕೇಂದ್ರವನ್ನು 1992ನೇ ಸಾಲಿನಲ್ಲಿ 
ಪ್ರಾರಂಭಿಸಲಾಗಿದೆ. ಈ ಸ್ನಾತಕೋತ್ತರ ಕೇಂದ್ರವು 250 ಎಕರೆ 
ವಿಸ್ಟೀರ್ಣವನ್ನು ಹೊಂದಿದೆ. ಈ ಸ್ನಾತಕೋತ್ತರ ಕೇಂದ್ರವು 
ಆಡಳಿತ ಕಛೇರಿ, ತರಗತಿ ಕೊಠಡಿ, ಕಾರ್ಯನಿರತ ಮಹಿಳೆಯರ 
ವಸತಿ ನಿಲಯ, ವಿದ್ಯಾರ್ಥಿ ನಿಲಯ, ಗ್ರಂಥಾಲಯ ಕಟ್ಟಡ, ಅತಿಥಿ 
ಗೃಹ ಮತ್ತು ಆಡಿಟೋರಿಯಂ ಕಟ್ಟಡಗಳನ್ನು ಒಳಗೊಂಡಿದೆ. 


2017-18 ಹಾಗೂ STN ಸಾನ 
ಶೈಕ್ಷಣಿಕ ವರ್ಷದಲ್ಲಿ ಪದವಿ ವಿದ್ಧಾ ದ್ಯಾರ್ಥಿಗಳಿಗೆ 
ಲ್ಯಾಪ್‌ಟ್ಯಾಪ್‌' ವಿತರಿಸಲು , ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು 


(ಆ) 


ul 


| ವಿತರಿಸುವ ಪ್ರಕ್ರಿಯೆಯನ್ನು 2017-18ನೇ ಶೈಕ್ಷಣಿಕ ವರ್ಷದಲ್ಲಿ 


ವರ್ಷದಲ್ಲಿಯೇ 'ಉಚಿತ ' ಲ್ಯಾಪ್‌ಟಾಪ್‌ ಯೋಜನೆಯನ್ನು 
“ಸಾಂಕೇತಿಕವಾಗಿ ಪ್ರಾರಂಭಿಸುವ ಉದ್ದೇಶದಿಂದ ಕರ್ನಾಟಕ 


2017-18ನೇ ಸಾಲಿನ ಆಯವ್ಯಯ; ಭಾಷಣದ | 
ಘೋಷಣೆಯನ್ವಯ ' ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ 
ಪಡೆದಿರುವ ವಿದ್ಯಾರ್ಥಿಗಳ 'ಕುಟುಲಿಬದ ವಾರ್ಷಿಕ ವರಮಾನ 
ರೂ.2.50 ಲಕ್ಷಗಳವರೆಗಿನ ವಿದ್ಯಾರ್ಥಿಗಳಿಗೆ ಲ್ಯಾಪ್‌ಟಾಪ್‌ಗಳನ್ನು 
ಉಚಿತವಾಗಿ ನೀಡಲು ಉದ್ದೇಶಿಸಿ, ಕೆ.ಟಿ.ಪಿ.ಪಿ ನಿಯಮಗಳನ್ನಯ 
ಲ್ಯಾಪ್‌ಟಾಪ್‌ಗಳ ಖರೀದಿಗೆ ದಿನಾಂಕ: 21.12.2017ರಂದು 
ಟೆಂಡರ್‌ ಆಹ್ಞಾನಿಸಲಾಗಿರುತ್ತದೆ. ಟೆಂಡರ್‌ ಪ್ರಕ್ರಿಯೆ 
ಪೂರ್ಣಗೊಂಡು ವಿದ್ಯಾರ್ಥಿಗಳಿಗೆ ಲ್ಯಾಪ್‌ಟಾಪ್‌ಗಳನ್ನು 


ಪೂರ್ಣಗೊಳಿಸಲು ಸಾಧ್ಯವಾಗಿರುವುದಿಲ್ಲ. ಆದ್ದರಿಂದ, ಪ್ರಸ್ತುತ 


ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 
1999 ಕಲಂ 4ಜಿ ರಡಿ ಪ್ರದತ್ತವಾದ ಅಧಿಕಾರದನ್ನಯ ವಿನಾಯಿತಿ 
ಪಡೆದು, 2016-17ನೇ ಸಾಲಿನ ಟಿಂಡರ್‌ನ ಕನಿಷ್ಟ ಅರ್ಹ ಬಿಡ್‌ 
ದಾರರಿಂದ 1800 ಲ್ಯಾಪ್‌ಟಾಪ್‌ಗಳನ್ನು ಖರೇದಿಸಿ ವಿದ್ಯಾರ್ಥಿಗಳಿಗೆ 
ವಿತರಿಸಲಾಗಿರುತ್ತದೆ. 

2018-19ನೇ ಸಾಲಿನಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯು 
ಯಾವುದೇ ಲ್ಯಾಪ್‌ಟಾಪ್‌ಗಳನ್ನು ಖರೀದಿಸಿರುವುದಿಲ್ಲ. 


ಗುಲ್ಬರ್ಗಾ 


ಇ ಾಹಚೂಂನಲ್ಲಿ ಉಡ್ಡೇಶಿಸಿರುವ. ನೂತನ | ಪಸ್ತುತ 'ವವದ್ಯಾಲಯದ  ಸ್ಮಾತಕೋತ್ತರ 
ವಿಶ್ವವಿದ್ಯಾಲಯಕ್ಕೆ . ಎಷ್ಟು ಎಕರೆ ಜಾಗ | ಕೇಂದ್ರವಾಗಿರುವ ರಾಯಚೂರು ಸಮೀಪದ ಯರಗೆರಾದಲ್ಲಿ 
ಗುರುತಿಸಲಾಗಿದೆ. ಸದರಿ: ವಿಶ್ವವಿದ್ಯಾಲಯ ಈಗಾಗಲೇ 250. ಎಕರೆ ಜಾಗ ಇರುತ್ತದೆ. ಈ ಸ್ನಾತಕೋತ್ತರ 
ಪ್ರಾರಂಭಿಸಲು ಬೇಕಾಗಿರುವ ಅನುದಾನವನ್ನು | ಕೇಂದ್ರದಲ್ಲಿ ರಾಯಚೂರು, ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲು 
ಒದಗಿಸಲು '" ಸರ್ಕಾರ ತೆಗೆದುಕೊಂಡ | ಸರ್ಕಾರದ ' ಆದೇಶ ಸಂಖ್ಯೆ ಇಡಿ 236 ಯುಜಿನಿ 2016 
ಕ್ರಮಗಳೇನು; (ಸ 5 (ಭಾಗ-2) ದಿನಾಂಕ: 06.03.2019ರಲ್ಲಿ ರೂ.220. 00 ಲಕ್ಷಗಳನ್ನು 
be ಬಿಡುಗಡೆ ಮಾಡಲಾಗಿದೆ. | 

ರಾಯಚೂರಿನಲ್ಲಿ 117 ಣಾ ಕಾಮಜೂರನ 1117 ಯಲ್ಲಿ ಅಭ್ಯರ್ಥಿಗಳಿಗೆ ಪ್ರವೇಶ 
ಸಾಲಿನಲ್ಲಿ ಪ್ರವೇಶ ಪ್ರಾರಂಭಿಸಲು ಸರ್ಕಾರ | ಪಡೆಯುವ ಕುರಿತ, ಎಲ್ಲಾ ರೂಪುರೇಷೆ, ಮಾನದಂಡಗಳು 
ತೆಗೆದುಕೊಂಡ . ಕ್ರಮಗಳೇನು; ಇದಕ್ಕೆ | ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ 
ಬೇಕಾಗಿರುವ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಮಂತ್ರಾಲಯದ ವ್ಯಾಪ್ತಿಗೆ ಒಳಪಡುತ್ತದೆ. oo 
ಒದಗಿಸಲು ಸರ್ಕಾರ ನೀಡಿರುವ ಅನುದಾನ | 2020-21ನೇ ಸಾಲಿನಿಂದ ಧಾಯಟವಕಿನರಿ ಐಐಐ-ಟಿಗೆ ಸ್ವ 
ಎಷ್ಟು ಇದರಲ್ಲಿ ಸ್ಥಳೀಯ ವಿದ್ಯಾರ್ಥಿಗಳಿಗೆ | ಕಟ್ಟಡ ನಿರ್ಮಾಣವಾಗುವವರೆಗೆ ರಾಯಚೂರಿನ We 
ಪ್ರವೇಶಾತಿ ನೀಡಲು ಸರ್ಕಾರ ತೆಗೆದುಕೊಂಡ ಇಂಜಿನೀಯರಿಂಗ್‌ ಕಾಲೇಜಿಸಲ್ಲಿ ತರಗತಿಯನ್ನು ಪ್ರಾರಂಭಿಸಲು 
| ಕ್ರಮಗಳೇನು ' Ne ಸರ್ಕಾರವು ಪ್ರಸ್ತಾಪಿಸಿರುತ್ತದೆ. 
ಸರ್ಕಾರಿ ಇಂಜಿನೀಯರಿಂಗ್‌ ಕಾಲೇಜಿನ ಆಂತರಿಕ ರಸ್ತೆ ಹಾಗೂ 
| ಲ್ಯಾಂಡ್‌ ಸ್ಕೇಪಿಂಗ್‌ ಇತ್ಯಾದಿ ಮೂಲಭೂತ ಸೌಕರ್ಯವನ್ನು 
ಉನ್ನತೀಕರಿಸುವ ಸಲುವಾಗಿ ಮಾಹಿತಿ ತಂತ್ರಜ್ಞಾನ ಜೈವಿಕ 
| ತಂತ್ರಜ್ಞಾನ ಇಲಾಖೆಯಿಂದ ದಿನಾಂಕ: 28-02-2020ರಂದು 
ರಾಯಟೂರಿನ ಜಿಲ್ಲಾಧಿಕಾರಿಗಳಿಗೆ ರೂ. 275.00ಲಕ್ಷಗಳನ್ನು 
ie [sn ಮಾಡಲಾಗಿದೆ. 


ಸಂಖ್ಯೆ ಇಡಿ 25 ಯುಜಿವಿ 2020 


(ಡಾ: ಅಶ್ವಥ್‌ ರಾಯಣ ಸಿ.ಎನ್‌.) 
ಉಪ ಮುಖ್ಯಮಂತ್ರಿಗಳು 
(ಉನ್ನತ ಶಿಕ್ಷಣ, ಐಟಿ & ಬಿಟಿ, 
4 ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಲಾ ಲ್ಯಾಭಿವ್ಯ 


ಉದ್ಯಮಶೀಲತೆ ಮತ್ತು A hi 


